ಕರ್ನಾಟಕ ವಿಧಾನ ಪರಿಷತ್‌ 


ಹಕ್ಕ್‌ ಗುರುತಾದ ಪ್ಲ ಸಂಖ್ಯೆ 1644 

ಮಾನ್ಯ ಸದಸ್ಯರೆ ಹೆಸರು ಶ್ರೀ ಎನ್‌.ಎಸ್‌.ಜೋಸ್‌ರಾಜು (ವಿಧಾನೆಸೆಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 22.07.2019 

ಉತ್ತರಿಸುವ'ಸಚಿವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ವರ್ಗಗಳಲ್ಲಿ ಕಲ್ಯಾಣ ಇಲಾಖೆ ಯಿಂದ 
ಮಂಜೂರಾಗಿರುವ ಯೋಜನೆಗಳು 
ಯಾವುವು; ಈ ಯೋಜನೆಗಳಿಗೆ 
ಬಿಡುಗಡೆಯಾಗಿರುವ ಅನುದಾನ ಎಷ್ಟು? 


ಕಸಂ ಪಕ್‌ ಉತ್ತರ 
ಅ) 1203-4 ರಂಡೆ ಇಲ್ಲಿಯವರೆಗೂ ಹಿಂದುಳಿದ ವರ್ಗಗಳ ಕಲ್ಯಾಣ `ಇಲಾಖಿ' 
ರಾಯಚೂರು ಜಿಲ್ಲೆಗೆ ಹಿಂದುಳಿದ | ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ರಾಯಚೂರು 


ಜಿಲ್ಲೆಗೆ 2013-14ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ 
ಮಂಜೂರಾಗಿರುವ ಯೋಜನೆಗಳು ಹಾಗೂ ಬಿಡುಗಡೆಯಾಗಿರುವ 
ಅನುದಾನದ ಮಾಹಿತಿಯನ್ನು ಅನುಬಂಧದಲ್ಲಿ ಒದಗಿಸಿದೆ. 


ಡಿ.ದೇವರಾಜ ಅರಸು ಅಭಿವೃದಿ ನಿಗಮ ನಿಯಮಿತ 


2013-14 ರಿಂದ ಇಲಿಯವರೆಗೆ ರಾಯಚೂರು ಜಿಲ್ಲೆಗೆ ಡಿ.ದೇವರಾಜ 
ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಮಂಜೂರಾದ 
ಯೋಜನೆಗಳು ಈ ಕೆಳಕಂಡಂತಿವೆ. 

1. ಸ್ವಯಂ ಉದ್ಯೋಗ ಸಾಲ ಯೋಜನೆಗಳು. 

2. ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ. 

3. ಕಿರು ಸಾಲ ಯೋಜನೆ. 
ಅರಿವು-ಶೈಕ್ಷಣಿಕ ಸಾಲ ಯೋಜನೆ. 
ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 


gs Fs 


ಮೇಲ್ಕಂಡ ಯೋಜನೆಗಳಿಗೆ 2013-14ರಿಂದ ಇಲ್ಲಿಯವರೆಗೆ 


ಬಿಡುಗಡೆಯಾಗಿರುವ ಅನುದಾನ ರೂ.4145.20 ಲಕ್ಷಗಳು. 


ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ 

ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮವನ್ನು 
ದಿನಾಂಕ:31/10/2017ರಂದು ನೊಂದಾಯಿಸಿ ಸ್ಲಾಪಿಸಲಾಗಿದೆ. 
2018-19ರಿಂದ ಇಲ್ಲಿಯವರೆಗೆ ರಾಯಚೂರು ಜಿಲ್ಲೆಗೆ ನಿಗಮದಿಂದ 
ಮಂಜೂರಾದ ಯೋಜನೆಗಳು ಈ ಕೆಳಕಂಡಂತಿವೆ. 

1. ಸ್ವಯಂ ಉದ್ಯೋಗ ಸಾಲ ಯೋಜನೆಗಳು. 

2. ಅರಿವು-ಶೈಕ್ಷಣಿಕ ಸಾಲ ಯೋಜನೆ. 

3. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 


ಮೇಲ್ಕಂಡ ಯೋಜನೆಗಳಿಗೆ 2018-19ರಿಂದ 
ಬಿಡುಗಡೆಯಾಗಿರುವ ಅನುದಾನ ರೂ.21.61 ಲಕ್ಷಗಳು. 


ಇಲ್ಲಿಯವರೆಗೆ 


ಹು.ತಿ.ನೋ... 


ಮಿ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ನಿಯಮಿತ 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮವನ್ನು 
ದಿನಾಂಕ:10/11/2017ರ೦ದು ನೊಂದಾಯಿಸಿ ಸ್ಥಾಪಿಸಲಾಗಿದೆ. 2018-19ರಿಂದ 
ಇಲ್ಲಿಯವರೆಗೆ ರಾಯಚೂರು ಜಿಲ್ಲೆಗೆ ನಿಗಮದಿಂದ ಮಂಜೂರಾದ 
ಯೋಜನೆಗಳು ಈ ಕೆಳಕಂಡಂತಿವೆ. 

1. ಸ್ವಯಂ ಉದ್ಯೋಗ ಸಾಲ ಯೋಜನೆಗಳು. 

2. ಅರಿವು-ಶೈಕ್ಷಣಿಕ ಸಾಲ ಯೋಜನೆ. 

3. ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. 


ಮೇಲ್ಕಂಡ ಯೋಜನೆಗಳಿಗೆ 2018-19ರಿಂದ ಇಲ್ಲಿಯವರೆಗೆ 
ಬಿಡುಗಡೆಯಾಗಿರುವ ಅನುದಾನ ರೂ.10.92 ಲಕ್ಷಗಳು. 


ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ ನಿಗಮ ನಿಯಮಿತ 
ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಿಂದ 
ರಾಯಚೂರು ಜಿಲ್ಲೆಗೆ 2013-14ನೇ ಸಾಲಿನಿಂದ ಕೆಳಕಂಡ ಯೋಜನೆಗಳು 
ಅನುಷ್ಠಾನಗೊಳಿಸಲಾಗಿರುತ್ತದೆ. ಯೋಜನೆಗಳ ವಿವರ ಕೆಳಕಂಡಂತಿದೆ. 
ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು. 


I 

2. ಸ್ವಯಂ "ಉದ್ಧೋಗ 'ಫೇರಸಾಲ ಯೋಜನೆ. 

3 ಬ್ಯಾಂಕ್‌ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ. 

4. ಅರಿವು-ಶೈಕ್ಷಣಿಕ ಸಾಲ ಯೋಜನೆ. 

5. ಗಂಗಾ ಕಲ್ಯಾಣ ವೈಯಕ್ತಿಕ ನೀರಾವರಿ ಯೋಜನೆ. 

6. ಮಹಿಳೆಯರಿಗೆ ಮೈಕ್ರೋ ಕ್ರೆಡಿಟ್‌ ಸಾಲ ಯೋಜನೆ. 

pi ಕಮ್ಮಾರಿಕೆ, ಅಕ್ಕಸಾಲಿ ಮತ್ತು ಬಡಗಿ ಉದ್ಯಮಿಗಳಿಗೆ ತರಬೇತಿ ಮತ್ತು 

ಸಾಲ ಯೋಜನೆ. 
ರಾಯಚೂರು ಜಿಲ್ಲೆಗೆ ಯೋಜನೆಗಳ ನುಷ್ಠಾನಕ್ಕಾಗಿ 

ಬಿಡುಗಡೆಯಾದ ವರ್ಷವಾರು ಅನುದಾನದ ವಿವರ Pes 

ಕ್ರ ವರ್ಷವಾರು ನಿಗಧಿಪಡಿಸಿದ ಸಾಧಿಸಿರುವ ಪ್ರಗತಿ 

ಸಂ ಗುರಿ ವಿವರ 

ಭೌತಿಕ] ಆರ್ಥಿಕ] ಭೌತಿಕ 1 ಆರ್ಥಿಕ 

7 204-75 30 173.95 21 9.80 
TTT FETA NT 4374 
3206-7 107 | 55.00 EY) 

4 7207-18 97 6365 131 5585 
5208-9 60 4885 78 45.20 

ಒಟ್ಟು 380 722830 | 476 2031 
ಸಂಖ್ಯೆ:ಹಿಂವಕ 158 ಬಿಎಂಎಸ್‌ 2019 ವ ಮ 


{ Wn i \ [್‌ 
Lids 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


